ಕರ್ನಾಟಕ ವಿಧಾನಸಭೆ 


(15ನೇ ವಿಧಾನಸಭೆ) 
ಒಂಭತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟಿ 
ಸೋಮವಾರ, ದಿನಾಂಕ 22ನೇ ಮಾರ್ಚ್‌, 2021 
(ಸಮಯ:: ಬೆಳಿಗ್ಗೆ 11.00 ಗಂಟೆಗೆ) 


1. ಸಂತಾಪ ಸೂಚನೆ 


2. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು : ಹದಿನೈದನೇ ೩ 


ಮ 


ಪ 
ಆ) ಲಿಖಿತ ಮೂಲಕ ಉತ್ತರಿಸುವ ಪಶ್ಲೆಗಳು : ಹದಿನೈದನೇ ಪ 


೨೦ 


3. ವಿತ್ತೀಯ ಕಾರ್ಯಕಲಾಪಗಳು 


2021-22ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ (ಆರನೇ ದಿನ) 
ಹಾಗೂ 
ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ ಹಾಗೂ ಚರ್ಚೆ: 


ಬೇಡಿಕ ಸಂಖ್ಯೆ ಬೇಡಿಕೆಯ ಹಸರು 
01 1 ಕೃಷಿ ಮತ್ತು ತೋಟಗಾರಿಕೆ 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ | 
03 [ಆರ್ಥಿಕ 
04 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ ಇಲಾಖೆ ] 
05 ಒಳಾಡಳಿತ ಮತ್ತು ಸಾರಿಗ 
ಮೂಡಾ ಸೌಕರ್ಯ ಅಭಿವೃದ್ಧ 
07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ 
08 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 
09 ಸಹಕಾರ 
| 10 /ಸಮಾಜ ಕಲ್ಯಾಣ 


| 


1] ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವೆಗಳು 

13 ಆಹಾರ ಮತ್ತು ನಾಗರೀಕ ಸರಬರಾಜು | 
14 ಕಂದಾಯ | 
757 ಮಾಹಿತಿ ತಂತೆಜ್ಞಾನ 

7 ವಸತ - 

17 | ಶಿಕ್ಷಣ e 
18 ವಾಣಿಜ್ಯ ಮತ್ತು ಕೃಗಾರಿಕೆ "| 


| 19 ನಗರಾಭಿವೃದ್ದಿ 
20 ಲೋಕೋಪಯೋಗಿ 


21 ಜಲಸಂಪನ್ಮೂಲ 
22 [ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ | 
23 ಕಾರ್ಮಿಕ ಮತ್ತು ಕೌಶಲ್ಯ ಅಭಿವೃದ್ಧಿ 
24 ಇಂಧನ 
ರಾರ ತನ್ನಡ ಮಪ ಸೌಸ್ತತ 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


4. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು 


1. ಶ್ರೀ ಎಸ್‌.ಟಿ. ಸೋಮಶೇಖರ್‌ (ಮಾನ್ಯ ಸಹಕಾರ ಸಚಿವರು) ಅವರು:- 


ಅ) 2021ನೇ ಸಾಲಿನ ಕರ್ನಾಟಕ ಸೊಸೈಟಿಗಳ ನೋಂದಣಿ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
2. ಶ್ರೀ ಎಸ್‌. ಅಂಗಾರ (ಮಾನ್ಯ ಮೀನುಗಾರಿಕೆ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು) ಅವರು:- 
ಅ) 2021ನೇ ಸಾಲಿನ ಕರ್ನಾಟಕ ಜಲಸಾರಿಗೆ ಮಂಡಳಿ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


.3/ 


2) 


2) 


3) 


5, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಸಿದ್ದರಾಮಯ್ಯ, ಕೆ.ಆರ್‌. ರಮೇಶ್‌ ಕುಮಾರ್‌, ಕೃಷ್ಣಬೈರೇಗೌಡ, 


ಡಾ. ಅಜಯ್‌ ಧರ್ಮಸಿಂಗ್‌, ಹೆಚ್‌.ಪಿ. ಮಂಜುನಾಥ್‌ ಹಾಗೂ ಇತರರು - ರಾಜ್ಯದಲ್ಲಿ 
ಪೆಟ್ರೋಲ್‌, ಡೀಸಲ್‌, ಅಡುಗೆ ಅನಿಲ ಮತ್ತು ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯನ್ನು 
ತಡೆಗಟ್ಟುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ ಹಾಗೂ ಸರ್ಕಾರದ 
ಉತ್ತರ. 

ಶ್ರೀಯುತರುಗಳಾದ ಸಿದ್ದರಾಮಯ್ಯ, ರಾಜಶೇಖರ ಬಸವರಾಜ ಪಾಟೀಲ್‌, ಎನ್‌.ಹೆಚ್‌. 
ಶಿವಶಂಕರ ರೆಡ್ಡಿ, ಪಿ.ಟಿ. ಪರಮೇಶ್ವರ್‌ ನಾಯ್ಕ ಹಾಗೂ ಇತರರು - ರಾಜ್ಯದಲ್ಲಿ ಪದೇ-ಪದೇ 
ಗಣಿ ಸಂಬಂಧಿಸಿದ ಸ್ಫೋಟಗಳು ಸಂಭವಿಸುತ್ತಿರುವುದರಿಂದ ಅಮಾಯಕರು ಮರಣ 
ಹೊಂದುತ್ತಿದ್ದು, ಅಪಾರ ಪ್ರಮಾಣದ ಆಸ್ತಿ ಪಾಸಿಗಳಿಗೆ ಹಾನಿ ಉಂಟಾಗಿರುವ ಬಗ್ಗೆ 
ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


6. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು - ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗೆ 
ಅವಶ್ಯವಾಗಿರುವ ವಿದ್ಯುತ್‌ ಕಾಮಗಾರಿಗಳನ್ನು ಹಣ ಪಾವತಿಗೂ ಮುಂಚೆತವಾಗಿಯೇ 
ಕೈಗೊಳ್ಳಲು ಅನುಮತಿ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ವೈ. ನಂಜೇಗೌಡ ಅವರು - ಕೋಲಾರ ಜಿಲ್ಲೆ ಮಾಲೂರು ತಾಲ್ಲೂಕು ಕಸಬಾ 
ಹೋಬಳಿಯ ದೊಂಬರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ 
ಅಕ್ರಮವಾಗಿ ಮ್ಯೂಟೇಶನ್‌ ಮತ್ತು ಪಹಣಿ ಮಾಡಿಕೊಟ್ಟಿರುವ ಅಧಿಕಾರಿ/ನೌಕರರ ವಿರುದ್ಧ 
ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ದೊಡ್ಡಗೌಡರ ಮಹಾಂತೇಶ್‌ ಬಸವಂತರಾಯ್‌ ಅವರು - ಕಿತ್ತೂರು ತಾಲ್ಲೂಕಿನಲ್ಲಿ 
ಶಿಥಿಲಗೊಂಡಿರುವ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಹಾಗೂ ಪಶು ಆಸ್ಪತ್ರೆಗಳನ್ನು 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಪಶು ಸಂಗೋಪನೆ ಸಚಿವರ ಗಮನ ಸೆಳೆಯವುದು. 


.4/ 


4) 


೨) 


6) 


7) 


8) 


9) 


ಶ್ರೀ ಟಿ. ರಘುಮೂರ್ತಿ ಅವರು - ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಸ್ವಚ್ಛತೆ 
ಕಾಪಾಡುವ ಸಂಬಂಧ ಯು.ಜಿ.ಡಿ. ಸೌಲಭ್ಯ ಕಲ್ಪಿಸಲು ಕಾಮಗಾರಿ ಪ್ರಾರಂಭಿಸುವ ಬಗ್ಗೆ 
ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸುರೇಶ್‌ ಗೌಡ ಅವರು - ಬರಪೀಡಿತ ನಾಗಮಂಗಲ ತಾಲ್ಲೂಕಿನ ಅಂತರ್ಜಲ 
ವೃದ್ಧಿಗಾಗಿ ವೈಷ್ಣವಿ ನದಿಗೆ ಅಡ್ಡಲಾಗಿ ಸರಣಿ ಚೆಕ್‌ ಡ್ಯಾಂ ನಿರ್ಮಾಣ ಕಾಮಗಾರಿಯ 
ಎಳಂಬದಿಂದಾಗಿ ತಾಲ್ಲೂಕಿನ ಜನರಿಗೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಆರ್‌. ನರೇಂದ್ರ ಅವರು - ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ 
ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಮಾಪುರ ಹಾಗೂ ಮಾರ್ಟಾಳ್ಳಿ ಗ್ರಾಮಗಳಲ್ಲಿ ಉಂಟಾಗಿರುವ 
ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಿಲ್ಲೆಯ ಆಲೂರು ತಾಲ್ಲೂಕಿನ 
ಮಗ್ಗೇಗ್ರಾಮದಲ್ಲಿ ಆರಕ್ಷಕ ಠಾಣೆಯನ್ನು ತೆರೆಯುವ ಬಗ್ಗೆ ಮಾನ್ಯ ಗೃಹ ಮತ್ತು ಕಾನೂನು, 
ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಬೆಸ್ಕಾಂ 
ವತಿಯಿಂದ ನಿರ್ಮಿಸಿ ಉದ್ಬಾಟಿಸಿದ್ದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ 
ನೂತನ ಕಛೇರಿಯ ಕಟ್ಟಡವನ್ನು ಮುಚ್ಚಲಾಗಿದ್ದು, ಅದನ್ನು ಪುನಃ ತೆರೆದು ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ: 
ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಪಿ. ಮಂಜುನಾಥ್‌ ಅವರು - ಕೆರೆಕಟ್ಟೆಗಳು, ಅಣೆಕಟ್ಟುಗಳು ಹಾಗೂ 
ಜಲಾಶಯಗಳಲ್ಲಿ ಮೀನು ಸಾಕಾಣಿಕೆ ಹಾಗೂ ಮೀನು ಹಿಡಿಯುವುದನ್ನು ಮೀನು 
ಮಹಾಮಂಡಳಕ್ಕೆ ವಹಿಸಲಾಗಿರುವುದರಿಂದ ಮೀನುಗಾರಿಕೆ ನಂಬಿ ಜೀವನ 
ನಡೆಸುತ್ತಿರುವವರಿಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಮೀನುಗಾರಿಕೆ, ಬಂದರುಗಳು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


10) ಶ್ರೀ ಜೆ.ಎನ್‌. ಗಣೇಶ್‌ ಅವರು - ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಘೋಷಣೆ 


ಮಾಡುವ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್‌ ದಾಸ್‌ ವರದಿಯ ಪರಿಶೀಲನೆಗೂ 
ಮುನ್ನವೇ ಮತ್ತೊಬ್ಬ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತ್ರಿಸದಸ್ಯ ಸಮಿತಿ ರಚನೆ 
ಮಾಡಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


1 


1) ಶ್ರೀ ವಿ. ಮುನಿಯಪ್ಪ ಅವರು - ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಡಕಛೇರಿಗಳ ಕಟ್ಟಡ 
ನಿರ್ಮಾಣ ಕಾಮಗಾರಿ. ಪೂರ್ಣಗೊಂಡಿದ್ದರೂ, ಹಣ ಸಂದಾಯವಾಗದೇ 
ಇರುವುದರಿಂದ ಗುತ್ತಿಗೆದಾರರಿಗೆ ತೊಂದರೆ ಉಂಟಾಗಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


12) ಶ್ರೀ ಟಿ. ವೆಂಕಟರಮಣಯ್ಯ ಅವರು - ರಾಜ್ಯದ ಕೂಲಿ ನೇಕಾರರನ್ನು ಅಸಂಘಟಿತ 
ಕಾರ್ಮಿಕರ ಗುಂಪಿಗೆ ಸೇರಿಸಲು, ಗುರುತಿನ ಚೀಟಿ ನೀಡುವುದು, ನೇಕಾರರ ಅಭಿವೃದ್ಧಿ 
ನಿಗಮ ಸ್ಥಾಪನೆ, ನೇಕಾರರ ಕುಟುಂಬಕ್ಕೆ ಸಂಕಷ್ಟ ಕಾಲದಲ್ಲಿ ಪರಿಹಾರ ನೀಡುವ ಬಗ್ಗೆ 
ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


13) ಶ್ರೀ ಎಂ.ಪಿ. ಕುಮಾರಸ್ವಾಮಿ ಅವರು - ಚಿಕ್ಕಮಗಳೂರು ಜಿಲ್ಲೆಯ ಕಳಸ ನೂತನ 
ತಾಲ್ಲೂಕಿನ ಭಾಗದಲ್ಲಿ ರೈತರು ಇನಾ೦ಲ್ಯಾಂಡ್‌ ಸಾಗುವಳಿ ಮಾಡಿರುವ ಅರಣ್ಯ ಭೂಮಿಗೆ 
ಬದಲಿ ಭೂಮಿಯನ್ನು ನೀಡದೇ ಇರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


14) ಶ್ರೀ ಬಿ.ಕೆ. ಸಂಗಮೇಶ್ವರ್‌ ಅವರು - ಭದ್ರಾವತಿ ತಾಲ್ಲೂಕಿನ ವಿ.ಐ.ಎಸ್‌.ಎಲ್‌. 
ಕಾರ್ಪಾನೆಯನ್ನು ಅಭಿವೃದ್ಧಿ ಮಾಡಲು ಹಾಗೂ ಅಲ್ಲಿನ ನಿವೃತ್ತ ಕಾರ್ಮಿಕರಿಗೆ ಲೀಸ್‌ 
ಮುಖಾಂತರ ಮನೆಗಳನ್ನು ನೀಡುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ 
ಸೆಳೆಯುವುದು. 


1೨) ಶ್ರೀ ಬಸನಗೌಡ ದದ್ದಲ ಅವರು - ಸಂಚಿತ ವಂಚಿತತೆ ಸೂಚ್ಯಂಕ ಆಧಾರದ ಮೂಲಕ 
ತಾಲ್ಲೂಕುಗಳನ್ನು ವಿಂಗಡಣೆ ಮಾಡಿ ಸಲ್ಲಿಸಿರುವ ಡಾ:ನ೦ಂಜು೦ಡಪ್ಪ ವರದಿಯು 20 
ವರ್ಷಗಳ ಹಿಂದೆ ಶಯಾರಿಸಿರುವುದರಿಂದ, ಇದನ್ನು ಮರು ಸಮೀಕ್ಷೆ ಮಾಡಲು 
ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರ ಗಮನ 


16) ಶ್ರೀ ಎನ್‌. ಮಹೇಶ್‌ ಅವರು - ಚಾಮರಾಜನಗರ ಜಿಲ್ಲೆಯಲ್ಲಿ ಶತಮಾನಕ್ಕಿಂತಲೂ 
ಹಳೆಯದಾದ ಶಾಲೆಗಳನ್ನು ಪುನರುಜ್ಜೀವನಗೊಳಿಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು 
ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://kla.kar.nic.in/assembly/lob/lob. htm 


